CPMG/KA/ BG-GPO/13/2003-2005 | ಸುವರ್ಣ ಕರ್ನಾಟಕ 2006 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಜೂನ್‌ ೧೬, ೨೦೦೫ (ಜೇಷ್ಮ ೨೬, ಶಕ ವರ್ಷ ೧೯೨೦೭) ಸಂಚಿಕೆ ೨೪ 











ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 30 ಆಸೇನಿ 2004, ಬೆಂಗಳೂರು, ದಿನಾಂಕ: 20ನೇ ಮೇ, 2005 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 22 ಆಸೇನಿ 2004, ದಿನಾಂಕ: 23.09.2004ರನ್ವಯ ದಿನಾಂಕ: 31.01.2005ರಂದು 58 ವರ್ಷಗಳ 
ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಶ್ರೀ ಎಸ್‌.ಜಿ. ಬಿರಾದಾರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರಿಗೆ ಸರ್ಕಾರದ ಸುತ್ತೋಲೆ 
ಸಂಖ್ಯೆ: ಆಇ 15 ಎಸ್‌ಆರ್‌ಎಸ್‌ 87 ದಿನಾಂಕ: 20.09.1997ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ 
ಗರಿಷ್ಟ ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ(1) ಹಾಗೂ ಉಪನಿಯಮ ಎ()ರಲ್ಲಿನ ಷರತ್ತಿಗೊಳಪಟ್ಟು 
ನಗದೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 624 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 102 SPS 2004(P), Bangalore, Dated:21st May, 2005 

Sri Y.R. Patil, IPS (KN-79) is posted with immediate effect and until further orders as Director, 
Karnataka Police Academy, Mysore in the upgraded post (Pay scale Rs.18400-500-22400) vice Dr. S. 
Parashiva Murthy, IPS transferred. 

Government declare under rule 9 of IPS (Pay) rules 1954 that the post of Director, KPA, Mysore 
in the Super Time scale of IPS (IGP level-Pay scale Rs. 18400-500-22400) is equivalent in status and 
responsibility to the cadre post of IGP, Planning and Modernisation, included in Schedule-lll-A to the said 
Rules. 

The orders issued in Government notification No. DPAR/ 13/SPS/2004(P), dated: 20.09.2004 
posting Sri Y.R. Patil, IPS as Registrar, Karnataka State Open University, Mysore are cancelled. 


By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-1). 


P.R. 622 


(೨೨೧) 


೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೬, ೨೦೦೫ ಭಾಗ - ೨ 





NOTIFICATION 
No. DPAR 71 SFP 2005, Bangalore, Dated:20th May, 2005 

Dr. Shobhanath Rai, IFS (KN 68), Principal Chief Conservator of Forests, Bangalore, is 
transferred with immediate effect and posted until further orders as Principal Chief Conservator of Forests 
and Managing Director, Karnataka Forest Development Corporation Limited, Bangalore, vice Shri Avani 
Kumar Varma, IFS, transferred. 

Shri Ram Mohan Ray, IFS (KN 70), Principal Chief Conservator of Forests (Wildlife) and Chief 
Wildlife Warden, Bangalore, is transferred with immediate effect and posted until further orders as 
Principal Chief Conservator of Forests, Bangalore, vice Dr. Shobhanath Rai, IFS, transferred. 

Shri Avani Kumar Varma, IFS (KN 74), Principal Chief Conservator of Forests and Managing 
Director, Karnataka Forest Development Corporation Limited, Bangalore, is transferred with immediate 
effect and posted until further orders as Principal Chief Conservator of Forests (Wildlife) and Chief Wildlife 
Warden, Bangalore, vice Shri Ram Mohan Ray, IFS, transferred. 


By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-1). 


HIGH COURT OF KARNATAKA 
NOTIFICATION 
NO. GOB (1)3/2005, Dated: 26th May, 2005 
The Presiding Officers of the Courts mentioned in Column No.2 below, are concurrently 
appointed as the Presiding Officers of the Courts mentioned against them in Column No.3, with 
immediate effect and until further orders: 


P.R. 623 









































Sl. Designation of the Presiding Officer Name of the Court to which concurrently 
No. appointed 
1 2 3 
1. Addl. Civil Judge (Jr.Dn.)) and JMFC., | Civil Judge (Jr.Dn.) and JMFC., Yelandur. 
Chamarajanagar. 
2. Addl. Civil Judge (Jr.Dn.) Mulbagal. Civil Judge (Jr.Dn.) and JMFC., Mulbagal. 
3. Civil Judge (Jr.Dn.) and JMFC., Malur. Addl. Civil Judge (Jr.Dn.) Malur. 
4. Prl. Civil Judge (Jr.Dn.) and Addl. JMFC., | | Addl. Civil Judge (Jr.Dn.) and JMFC., K.G.F. 
K.G.F. 
5. Civil Judge (Jr. Dn) and JMFC., | Addl. Civil Judge (Jr.Dn.) Srinivasapura. 
Srinivasapura. 
6. || Addl. Civil Judge (Jr.Dn.) Karkala. Addl. Civil Judge (Jr.Dn.) and JMFC., Karkala. 
By Order of the High Cour, 
N. ANANDA 
P.R. 625 Registrar General. 
HIGH COURT OF KARNATAKA 
NOTIFICATION 


NO. GOB (1)3/2005, Dated: 27th May, 2005 
The following transfer and postings of officers of Judicial Department in the cadre of Civil Judges 
(Jr.Dn.), are ordered inthe interest of public service, to take effect immediately: 


























Sl. Name of the Officer Present Charge Charge to which Posted 
No. 
1. Smt. B. Sharada, Civil Judge (Jr.Dn.) and | Deputy Registrar, Chief Metropolitan 
JMFC., GOwribidanur. Magistrate Court, Bangalore (Vacant post) 
2. Sri D.T. Puttaranga | Civil Judge (Jr.Dn.) and Civil Judge (JrDn) and JMFC,, 
swamy. JMFC., Sandur. Gowribidanur. (Vice Smt. B. Sharada 
Transferred). 





By Order of the High Cour, 
N. ANANDA 
P.R. 626 Registrar General. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೬, ೨೦೦೫ ೨೨೩ 





HIGH COURT OF KARNATAKA 
NOTIFICATION 
NO. GOB (1) 105/2005, Dated: 26th May, 2005 

The Addl. Civil Judge (Jr.Dn.) and JMFC., Mudhol is concurrently appointed as Prl. Civil Judge 
(Jr.Dn.) and JMFC., Mudhol during the Maternity leave period of Smt. S.V. Kosandar, the Prl. Civil Judge 
(Jr.Dn.) and JMFC, Mudhol from 02.05.2005 till the officer returns to duty. 

By Order of the High Cour, 
R.B. BUDHIHAL 
P.R. 627 Registrar (Judicial). 


HIGH COURT OF KARNATAKA 
NOTIFICATION 
NO. GOB (1)1/2005, Dated: 26th May, 2005 
The Presiding Officers of the Courts mentioned in Column No.2 below, are concurrently 
appointed as the Presiding Officers of the Courts mentioned against them in Column No.3, with 
immediate effect and until further orders: 





























Sl. Designation of the Presiding Officer Name of the Court to which concurrently 
No. appointed 

1 2 3 
1. IV Addl. District and Sessions Judge, | Il Addl. District and Sessions Judge, Bijapur. 

Bijapur. 
2. | Addl. District and Sessions Judge, Tumkur. | Ill Addl. District and Sessions Judge, Tumkur. 
By Order of the High Cour, 
N. ANANDA 
P.R. 628 Registrar General. 
HIGH COURT OF KARNATAKA 
NOTIFICATION 


NO. GOB (1)1 (FTC)/ 2005, Dated: 26th May, 2005 
The Presiding Officers of the Court of the Addl. District and Sessions Judge, Bellary, is 
concurrently appointed as the Presiding Officer of the Courts of the Fast Track Court-l and Il, Bellary 
(Vacant Courts), with immediate effect and until further orders. 
By Order of the High Court, 
N. ANANDA 
P.R. 629 Registrar General. 


TRANSPORT SECRETARIAT 
NOTIFICATION 
NO. TRDI/ 25 NWS/ 2005, Dated: 19th May, 2005 

Sri Munish Moudgil, IAS, Managing Director, NWKRTC, Hubli, who has been transferred and 
posted as Deputy Commissioner, Bidar, vide Government Notification No. DPAR 241 SAS 2005, Dated: 
17.05.2005, is relieved of his duties with immediate effect. Shri P. Manivannan, IAS, Commissioner, 
Hubli-Dharwad Municipal Corporation, Hubli and Director, NWKRTC, in addition to his duties is also 
placed in concurrent charge of the post of Managing Director, NWKRTC, to discharge the current duties 

and responsibilities until further orders. 
By Order and in the name of the Governor of Karnataka, 

B. VASUDEVA 
P.R. 630 Under Secretary to Government, 
Transport Department. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 88 ಆಸೇವ 2005, ಬೆಂಗಳೂರು, ದಿನಾಂಕ: 17ನೇ ಮೇ, 2005 

ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಕೊಪ್ಪಳ ಜಿಲ್ಲೆ ಕೊಪ್ಪಳ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ 
ಶ್ರೇಣಿ) ಅಧಿಕಾರಿ, ಶ್ರೀ ಹಬೀಬುಲ್ಲಾ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 

ವರ್ಗಾಯಿಸಿ ಉಪವಿಭಾಗಾಧಿಕಾರಿ, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ-ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 631 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೨೨೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೬, ೨೦೦೫ ಬಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 217 ಸೆಅಸೆ 2005, ಬೆಂಗಳೂರು, ದಿನಾಂಕ: 13ನೇ ಮೇ, 2005 
ಶ್ರೀ ಅಭಿಜಿತ್‌ ದಾಸ್‌ ಗುಪ್ತ, ಐ.ಎ.ಎಸ್‌. ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಆಸುಇ 
(ಚುನಾವಣೆಗಳು), ಬೆಂಗಳೂರು ರವರ ಪತ್ನಿ ಶ್ರೀಮತಿ ದಾಸ್‌ ಗುಪ್ತ ರವರಿಗೆ ಪ್ರಸಕ್ತ 2004-05ನೇ ಬ್ಲಾಕ್‌ ಅವಧಿಯಲ್ಲಿ ಅವರ ಸ್ವಾಗ್ರಾಮವಾದ 
ಕೋಲ್ಕತ್ತಾ ಕ್ಕೆ ಹೋಗಿ ಬರಲು ಕೇಂದ್ರ ನಿಯಮದಡಿಯಲ್ಲಿ ಸ್ವಗ್ರಾಮ ಪ್ರಯಾಣ ರಿಯಾಯತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 632 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 50 ಆಸೇವ 2005, ಬೆಂಗಳೂರು, ದಿನಾಂಕ: 12ನೇ ಮೇ, 2005 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 36 ಆಸೇವ 2002 ದಿನಾಂಕ: 22.07.2004ರಲ್ಲಿ ಶ್ರೀಮತಿ ಸಿ.ಪಿ. ಶೈಲಜ, ಇವರಿಗೆ ತಹಶೀಲ್ದಾರ್‌ ಗ್ರೇಡ್‌-1 
ವೃಂದದಿಂದ ಕೆ.ಎ.ಎಸ್‌. ಕಿರಿಯ ಶ್ರೇಣಿ ವೃಂದಕ್ಕೆ ಭವಿಷ್ಯವರ್ತಿ ದಿನಾಂಕದಿಂದ ನೀಡಿರುವ ಬಡ್ತಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು 
(ಆರ್‌.ಪಿ.ಪಿ.ಪಿ.) ನಿಯಮಗಳು 1978ರ ನಿಯಮ 2(1) (ಎ) ರನ್ವಯ ದಿನಾಂಕ: 30.10.2000 ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ಹಯವಾಗಿ 
ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 633 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 17 ಪೊಸಿಪ 2005, ಬೆಂಗಳೂರು, ದಿನಾಂಕ: 17ನೇ ಮೇ, 2005 

ಶ್ರೀ ಟಿ.ಆರ್‌. ನಾಯಕ್‌, ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ವೈರ್‌ಲೆಸ್‌) ರವರಿಗೆ ವೇತನ ಶ್ರೇಣಿ ರೂ.12,800-16,720ರ ಡೆಪ್ಯೂಟಿ 
ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ (ವೈರ್‌ಲೆಸ್‌) ಬೆಂಗಳೂರು (ನಾನ್‌-ಐಪಿಎಸ್‌) ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಮುಂಬಡ್ತಿ ನೀಡಿ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯ ಮಂತ್ರಿಗಳು ಟಿಪ್ಪಣಿ ಸಂಖ್ಯೆ: ಪಿಎಸ್‌ಸಿಎಂ 2331: 2005 ದಿನಾಂಕ: 18.04.2005ರಲ್ಲಿ 
ಅನುಮೋದಿಸಿರುವಂತೆ ಹಾಗೂ ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ: ಆಇ 1050 ವೆಚ್ಚ 6/2005 ದಿನಾಂಕ: 17.05.2005ರಲ್ಲಿ ನೀಡಿದ ಸಹಮತಿಯಂತೆ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ರಂಗಮಣಿ 
ಪಿ.ಆರ್‌. 634 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 57 ಇಆತ 2005, ಬೆಂಗಳೂರು, ದಿನಾಂಕ: 17ನೇ ಮೇ, 2005 
ರಿಜಿಸ್ಟಾರ್‌ ಜನರಲ್‌ ಹೈಕೋರ್ಟ್‌ ಆಫ್‌ ಕರ್ನಾಟಕ, ಬೆಂಗಳೂರು ಇವರ ದಿನಾಂಕ: 15.04.2005ರ ಅಧಿಸೂಚನೆ ಸಂಖ್ಯೆ: ಜಿಒಬಿ(1)2/ 
2005ರಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ವಶಕ್ಕೆ ನೀಡಲಾಗಿರುವ ಶ್ರೀಮತಿ ಎಂ. ಶ್ರೀದೇವಿ, 1! ಅಡಿಷನಲ್‌ ಚೀಫ್‌ 
ಮೆಟ್ರೋಪಾಲಿಟನ್‌ ಮ್ಯಾಜಿಸ್ಟ್ರೇಟ್‌ » ಬೆಂಗಳೂರು ನಗರ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ 
ಶ್ರೀ ಎ.ಎಂ. ರಾಮಚಂದ್ರಯ್ಯ ಇವರ ವರ್ಗಾವಣೆಯಿಂದ ತೆರವಾಗಿರುವ ಬೋಧಕರು (ಕಾನೂನು) ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು ಹುದ್ದೆಯಲ್ಲಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಅನಸೂಯ 
ಪಿ.ಆರ್‌. 635 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ತರಬೇತಿ). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೬, ೨೦೦೫ 


೨೨೫ 





ತಿದೋಲೆ 
ಸಾ 


ಸಂಖ್ಯೆ: ಸಿಆಸುಇ 18 ಸಅಸೇ 2005, ಬೆಂಗಳೂರು, ದಿನಾಂಕ: 16ನೇ ಮೇ, 2005 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಶಾಖಾಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರಡಿ ಅಧೀನ 
ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸುವ ಸಂಬಂಧದಲ್ಲಿ ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 18 ಸಅಸೇ 2005, ದಿನಾಂಕ: 
12.05.2005ರ ಕ್ರಮ ಸಂಖ್ಯೆ: 6ರಲ್ಲಿನ ಅಂಕಣ 2ರಲ್ಲಿರುವ ಶ್ರೀ ಬಾಣದ ರಂಗಪ್ಪ, ಶಾಖಾಧಿಕಾರಿ ಇವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ಇಲಾಖೆಯನ್ನು “ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ” ಎಂಬುದಕ್ಕೆ ಬದಲಾಗಿ “ಶಿಕ್ಷಣ ಇಲಾಖೆ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಪಿ.ಆರ್‌. 636 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 142 ತೋಸೇಪ 2005, ಬೆಂಗಳೂರು, ದಿನಾಂಕ: 16ನೇ ಮೇ, 2005 
ತೋಟಗಾರಿಕೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಪರ ನಿರ್ದೇಶಕರು: ಜಂಟಿ ನಿರ್ದೇಶಕರು: ಉಪನಿರ್ದೇಶಕರು: 
ಮತ್ತು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇವರುಗಳನ್ನು ಅವರವರ ಹೆಸರಿನ ಮುಂದೆ ತೋರಿಸಿರುವ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 
ಅಪರ ನಿರ್ದೇಶಕರು: 





ಕ್ರಮ 
ಸಂಖ್ಯೆ 


ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ವರ್ಗಾಯಿಸಿ ನೇಮಿಸಲಾಗಿರುವ ಹುದ್ದೆ ಮತ್ತು ಕಾರ್ಯಹಂಚಿಕೆ 





1. 





ಡಾ: ಎಸ್‌.ವಿ. ಹಿತ್ತಲಮನಿ, 
ತೋಟಗಾರಿಕೆ ಅಪರ ನಿರ್ದೇಶಕರು, (ಹಣ್ಣು 





ತೋಟಗಾರಿಕೆ ಅಪರ ನಿರ್ದೇಶಕರು, ಲಾಲ್‌ಬಾಗ್‌, ಬೆಂಗಳೂರು 
(ಕೊಯಿಲು ನಂತರದ ನಿರ್ವಹಣೆ, ಮಾರುಕಟ್ಟೆ ಮತ್ತು 
ಸಂಶೋಧನೆ) 





ಜಂಟಿ ನಿರ್ದೇಶಕರು: 





1. 


ಡಾ: ಡಿ.ಎಲ್‌. ಮಹೇಶ್ವರ್‌, 
ತೋಟಗಾರಿಕೆ ಜಂಟಿ ನಿರ್ದೇಶಕರು, ಲಾಲ್‌ಬಾಗ್‌, ಬೆಂಗಳೂರು 
(ತರಕಾರಿ) 


ತೋಟಗಾರಿಕೆ ಜಂಟಿ ನಿರ್ದೇಶಕರು, ಲಾಲ್‌ಬಾಗ್‌, ಬೆಂಗಳೂರು, 
(ಪಾರ್ಕ್‌, ಗಾರ್ಡನ್ಸ್‌, ಗಿರಿಧಾಮಗಳು, ತರಕಾರಿ ಮತ್ತು ಇಸ್ರೇಲಿ 
ತಂತ್ರಜ್ಞಾನ) 





ಡಾ: ಎಸ್‌. ಅಶ್ವತ್‌, 
ತೋಗಾರಿಕೆ ಜಂಟಿ ನಿರ್ದೇಶಕರು, ಲಾಲ್‌ಬಾಗ್‌, ಬೆಂಗಳೂರು, 
(ಪುಷ್ಪ, ಪಾರ್ಕ್‌, ಗಾರ್ಡನ್ಸ್‌, ಗಿರಿಧಾಮಗಳು) 


ತೋಗಾರಿಕೆ ಜಂಟಿ ನಿರ್ದೇಶಕರು, 
ಲಾಲ್‌ಬಾಗ್‌, ಬೆಂಗಳೂರು, (ಹಣ್ಣುಗಳು ಮತ್ತು ಪಷ್ಟಾಭಿವೃದ್ಧಿ 





ಉಪ ನಿರ್ದೇಶಕರು: 




















ಕ್ರಮ ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ವರ್ಗಾಯಿಸಿ ನೇಮಿಸಲಾಗಿರುವ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ 
2 3 
1. | ಶ್ರೀ ಟಿ. ಬಸವರಾಜ್‌, ತೋಟಗಾರಿಕೆ ಉಪ ನಿರ್ದೇಶಕರು (ಜಿಪಂ), ಗದಗ್‌- ಖಾಲಿ 
ತೋಟಗಾರಿಕೆ ಉಪ ನಿರ್ದೇಶಕರು, ಬೀದರ್‌. ಇರುವ ಹುದ್ದೆಗೆ. 
2. | ಶ್ರೀ ಕೆ.ಎಂ. ಪರಶಿವಮೂರ್ತಿ, ತೋಟಗಾರಿಕೆ ಉಪ ನಿರ್ದೇಶಕರು (ಜಿಪಂ), ಮಂಗಳೂರು- 
ತೋಟಗಾರಿಕೆ ಉಪ ನಿರ್ದೇಶಕರು, (ಜಿಪಂ) ದಾವಣಗೆರೆ. ಖಾಲಿ ಇರುವ ಹುದ್ದೆಗೆ. 
3. ಶ್ರೀ ಸಿ.ಜಿ. ನಾಗರಾಜ್‌, ತೋಟಗಾರಿಕೆ ಉಪ ನಿರ್ದೇಶಕರು, 
ತೋಟಗಾರಿಕೆ ಉಪ ನಿರ್ದೇಶಕರು, (ಹಣ್ಣು) ಬೆಂಗಳೂರು. ದಾವಣಗೆರೆ- ಶ್ರೀ ಕೆ.ಎಂ. ಪರಶಿವಮೂರ್ತಿ ರವರ 
ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ. 
4. | ಶ್ರೀ ನಾರಾಯಣಸ್ವಾಮಿ, 


ತೋಟಗಾರಿಕೆ ಉಪ 
ನಿಯೋಜನೆ ಮೇಲೆ) 


ನಿರ್ದೇಶಕರು, (ಮಹಾನಗರಪಾಲಿಕೆ 


ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂಪಡೆದು 
ತೋಟಗಾರಿಕೆ ಉಪ ನಿರ್ದೇಶಕರು, ಬೀದರ್‌ ಶ್ರೀ ಬಸವರಾಜ್‌ 
ರವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ. 








ಶ್ರೀ ವಿ. ರಮಾನಂದರಾವ್‌, 
ತೋಟಗಾರಿಕೆ ಉಪ ನಿರ್ದೇಶಕರು, ಲಾಲ್‌ಬಾಗ್‌. 





ತೋಟಗಾರಿಕೆ ಉಪ ನಿರ್ದೇಶಕರು, ಲಾಲ್‌ಬಾಗ್‌ (ಯೋಜನೆ) 





ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು: 





1. 








ಶ್ರೀ ಬಿ. ರೇವಣ್ಣ, 
ಹಿ.ಸ.ತೋ.ನಿ. (ಹಾಲಿ ನಿಯೋಜನೆ ಮೇಲೆ) ಕಾರ್ಯನಿರ್ವಾಹಕ 
ಅಧಿಕಾರಿ, ತಾಲ್ಲೂಕುಪಂಚಾಯತ್‌, ತೀರ್ಥಹಳ್ಳಿ. 





ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯಿಂದ ಹಿಂಪಡೆದು ಇವರನ್ನು ಹಿ.ಸ.ತೋ.ನಿ. 
(ಜಿಪಂ) ಸಾಗರ ಇಲ್ಲಿಗೆ ನೇಮಿಸಿದೆ. 








೨೨೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೬, ೨೦೦೫ ಭಾಗ - ೨ 

















1 2 3 

2. | ಶ್ರೀ ಆರ್‌. ಕಾಂತರಾಜ್‌, ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ 
ಹಿ.ಸ.ತೋ.ನಿ. (ಹಾಲಿ ನಿಯೋಜನೆ ಮೇಲೆ) ಕಾರ್ಯನಿರ್ವಾಹಕ | ರಾಜ್‌ ಇಲಾಖೆಯಿಂದ ಹಿಂಪಡೆದು ಇವರನ್ನು ಹಿ.ಸ.ತೋ.ನಿ. 
ಅಧಿಕಾರಿ, ತಾಲ್ಲೂಕುಪಂಚಾಯತ್‌, ಚಾಮರಾಜನಗರ. (ಜಿಪಂ) ಹೆಚ್‌.ಡಿ. ಕೋಟೆ ಇಲ್ಲಿಗೆ ನೇಮಿಸಿದೆ. 

3. | ಶ್ರೀ ಎಸ್‌. ಜವರಯ್ಯ ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ 
ಹಿ.ಸ.ತೋ.ನಿ. (ಹಾಲಿ ನಿಯೋಜನೆ ಮೇಲೆ) ಕಾರ್ಯನಿರ್ವಾಹಕ | ರಾಜ್‌ ಇಲಾಖೆಯಿಂದ ಹಿಂಪಡೆದು ಇವರನ್ನು ಹಿ.ಸ.ತೋ.ನಿ. 
ಅಧಿಕಾರಿ, ತಾಲ್ಲೂಕುಪಂಚಾಯತ್‌, ಅಫಲ್‌ಪುರ, | (ಜಿಪಂ) ಗಂಗಾವತಿ ಇಲ್ಲಿಗೆ ನೇಮಿಸಿದೆ. 
ಗುಲ್ಬರ್ಗಾಜಿಲ್ಲೆ. 

4. | ಶ್ರೀ ಜಿ. ವೆಂಕಟಸ್ವಾಮಿ, ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ 
ಹಿ.ಸ.ತೋ.ನಿ. (ಹಾಲಿ ನಿಯೋಜನೆ ಮೇಲೆ) ಕಾರ್ಯನಿರ್ವಾಹಕ | ರಾಜ್‌ ಇಲಾಖೆಯಿಂದ ಹಿಂಪಡೆದು ಇವರನ್ನು ಹಿ.ಸ.ತೋ.ನಿ. 
ಅಧಿಕಾರಿ, ತಾಲ್ಲೂಕುಪಂಚಾಯತ್‌, ಬಂಗಾರಪೇಟೆ. (ಜಿಪಂ) ಶಿಡ್ಲಘಟ್ಟ, ಕೋಲಾರಜಿಲ್ಲೆ, ಇಲ್ಲಿಗೆ ನೇಮಿಸಿದೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಮಂಜುಳಗೀತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಪಿ.ಆರ್‌. 637 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 8 ಇಇಬಿ 2005(ಪಿ), ಬೆಂಗಳೂರು, ದಿನಾಂಕ: 19ನೇ ಮೇ, 2005 
ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳ ಜಾಗೃತದಳದ ಕಾರ್ಯಗಳನ್ನು ಶಕ್ತಿಯುತಗೊಳಿಸುವ ಸಲುವಾಗಿ ಶ್ರೀ ಎನ್‌.ಆರ್‌. ನಡಮನಿ, 
ನಿರ್ದೇಶಕರು (ಜಾಗೃತದಳ), ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಎಲ್ಲಾ 
ವಿದ್ಯುತ್‌ ಸರಬರಾಜು ಕಂಪನಿಗಳ (£SC೦M'S) ನಿರ್ದೇಶಕ ಮಂಡಲಿ ಸಭೆಯ ಖಾಯಂ ಆಹ್ವಾನಿತರನ್ನಾಗಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 


Kk) 
ಸಿಎ ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 30 ಕಾಬಾಸೇ 2005, ಬೆಂಗಳೂರು, ದಿನಾಂಕ: 13ನೇ ಮೇ, 2005 


ಕಾರ್ಯಾನೆ ಮತ್ತು ಬಾಯ್ದರುಗಳ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಕಾಣಿಸಿದ ಹುದ್ದೆ ಮತ್ತು ಸ್ಥಳದಲ್ಲಿ 
ಕಾರ್ಯನಿರ್ವಹಿಸಲು ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶ ಹೊರಡಿಸುವವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 




















ಕ್ರಮ ಅಧಿಕಾರಿಗಳ ಹೆಸರು ಮತ್ತು ಹಾಲಿ ಕೆಲಸ ಮಾಡುತ್ತಿರುವ ಸ್ಥಳ ವರ್ಗಾಯಿಸಿದ ಸ್ಥಳ 

ಸಂಖ್ಯೆ 

1. | ಶ್ರೀ ಎಸ್‌.ಆರ್‌. ಶ್ರೀಧರ್‌, ಕಾರ್ಯಾನೆಗಳ ಉಪ ನಿರ್ದೇಶಕರು, ವಲಯ-2, ಬೆಂಗಳೂರು 
ಉಪ ನಿರ್ದೇಶಕರು, ಮಂಗಳೂರು ವಿಭಾಗ-1, ಮಂಗಳೂರು. ಇಲ್ಲಿ ಶ್ರೀ ಜೆ.ಪಿ. ರಾಜಗೋಪಾಲ್‌ ಇವರ ಜಾಗಕ್ಕೆ. 

2. ಶ್ರೀ ಜೆ.ಪಿ. ರಾಜಗೋಪಾಲ್‌, ಉಪ ನಿರ್ದೇಶಕರು, 
ಕಾರ್ಯಾನೆಗಳ ಉಪ ನಿರ್ದೇಶಕರು, ಮಂಗಳೂರು ವಿಭಾಗ-1, ಮಂಗಳೂರು ಇಲ್ಲಿ ಶ್ರೀ ಎಸ್‌.ಆರ್‌. 
ವಿಭಾಗ-2, ಬೆಂಗಳೂರು. ಶ್ರೀಧರ್‌ ರವರ ಜಾಗಕ್ಕೆ. 

3. | ಶ್ರೀ ಟಿ.ಆರ್‌. ರಮೇಶ್‌, ಕಾರ್ಯಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರ ಕಛೇರಿ, 
ಉಪ ವಿಶೇಷಾಧಿಕಾರಿ, ವಿಭಾಗ-7, ಬೆಂಗಳೂರು ಇಲ್ಲಿ ಶ್ರೀ ಟಿ.ವಿ. ನಾರಾಯಣಪ್ಪ ಇವರ 
ಬಾಲ ಕಾರ್ಮಿಕ ಕೋಶ, ಕರ್ನಾಟಕ ಸರ್ಕಾರದ ಸಚಿವಾಲಯ, | ಜಾಗಕ್ಕೆ. 
ಬೆಂಗಳೂರು. 

4. | ಶ್ರೀ ಟಿ.ವಿ. ನಾರಾಯಣಪ್ಪ, ಉಪ ವಿಶೇಷಾಧಿಕಾರಿ, 
ಕಾರ್ಯಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು, ವಿಭಾಗ-7, | ಬಾಲಕಾರ್ಮಿಕ ಕೋಶ, ಕರ್ನಾಟಕ ಸರ್ಕಾರದ ಸಚಿವಾಲಯ, 
ಬೆಂಗಳೂರು. ಬೆಂಗಳೂರು ಇಲ್ಲಿ ಶ್ರೀ ಟಿ.ಆರ್‌. ರಮೇಶ್‌ ರವರ ಜಾಗಕ್ಕೆ 

ನಿಯೋಜನೆ ಮೇಲೆ ನೇಮಿಸಿದೆ. 

5. ಶ್ರೀ ಕೆ.ಎನ್‌. ಸಫೀರ್‌ ಅಹಮದ್‌, ಕಾರ್ಯಾನೆಗಳ ಸಹಾಯಕ ನಿರ್ದೇಶಕರ ಕಛೇರಿ, ವಿಭಾಗ-9, 
ಕಾರ್ಯಾನೆಗಳ ಸಹಾಯಕ ನಿರ್ದೇಶಕರು, ಸಹಾಯಕ ನಿರ್ದೇಶಕರ | ಬೆಂಗಳೂರು ಇಲ್ಲಿ ಶ್ರೀ ಕೆ.ಎಸ್‌. ಕೃಷ್ಣಪ್ಪ ಇವರ ಜಾಗಕ್ಕೆ. 
ಕಛೇರಿ, ತುಮಕೂರು ವಿಭಾಗ, ತುಮಕೂರು. 

















ಭಾಗ - ೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೬, ೨೦೦೫ ೨೨೭ 











ಕ್ರಮ ಅಧಿಕಾರಿಗಳ ಹೆಸರು ಮತ್ತು ಹಾಲಿ ಕೆಲಸ ಮಾಡುತ್ತಿರುವ ಸ್ಥಳ ವರ್ಗಾಯಿಸಿದ ಸ್ಥಳ 
ಸಂಖ್ಯೆ 
6. ಶ್ರೀ ಕೆ.ಎಸ್‌. ಕೃಷ್ಣಪ್ಪ, ಕಾರ್ಯಾನೆಗಳ ಸಹಾಯಕ ನಿರ್ದೇಶಕರ ಕಛೇರಿ, ತುಮಕೂರು 


ಕಾರ್ಯಾನೆಗಳ ಸಹಾಯಕ ನಿರ್ದೇಶಕರು, ವಿಭಾಗ-9, | ವಿಭಾಗ, ತುಮಕೂರು, ಇಲ್ಲಿ ಶ್ರೀ ಕೆ.ಎನ್‌ ಸಫೀರ್‌ ಅಹಮದ್‌ 
ಬೆಂಗಳೂರು. ರವರ ಜಾಗಕ್ಕೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ (ಕಾರ್ಪಾನೆ ಮತ್ತು ಬಾಯ್ದರುಗಳು). 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 59, ಎಸಿಬಿ 2005, ಬೆಂಗಳೂರು, ದಿನಾಂಕ: 21ನೇ ಮೇ, 2005 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಕಂಇ:48: ಮುಸೇವಿ: 2005, ದಿನಾಂಕ: 21.05.2005ರಲ್ಲಿ ಶ್ರೀ ಡಿ.ಕೆ. ನಿಂಬಾಳೆ, 
ಗ್ರೂಫ್‌-ಬಿ ಅಧಿಕಾರಿ, ಧಾರ್ಮಿಕ ದತ್ತಿ ಇಲಾಖೆ, ಕಾರ್ಯನಿರ್ವಾಹಣಾಧಿಕಾರಿಗಳು, ಶ್ರೀ ಕಳಸೇಶ್ವರಸ್ವಾಮಿ ದೇವಸ್ಥಾನ, ಕಳಸ, ಮೂಡಿಗೆರೆ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ ಇವರನ್ನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಉಪ ಕಂದಾಯ ಅಧಿಕಾರಿ (ಗ್ರೂಪ್‌-ಬಿ) ಹುದ್ದೆಗೆ ಸ್ವಂತ 
ವೇತನದ ಮೇಲೆ ಪ್ರತಿ ನಿಯೋಜನೆ ಮೇಲೆ ನೇಮಕ ಮಾಡಲು ಸದರಿಯವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ, ಶ್ರೀ ಡಿ.ಕೆ. ನಿಂಬಾಳೆ, ಗ್ರೂಪ್‌-ಬಿ ಅಧಿಕಾರಿ, ಧಾರ್ಮಿಕ ದತ್ತಿ ಇಲಾಖೆ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಉಪ ಕಂದಾಯ ಅಧಿಕಾರಿ (ಗ್ರೂಪ್‌-ಬಿ) ಹುದ್ದೆಗೆ ಅವರ ಸ್ವಂತ 

ವೇನತದ ಮೇಲೆ ಪ್ರತಿ ನಿಯೋಜನೆ ಮೇಲೆ ಮರು ನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 640 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 


ಪಿ.ಆರ್‌. 639 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 157 ಆಸೇಇ 2005, ಬೆಂಗಳೂರು, ದಿನಾಂಕ: 12ನೇ ಮೇ, 2005 

ಶ್ರೀ ಕೆ. ಭರತ್‌ಕುಮಾರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರು ದಿನಾಂಕ: 31.05.2005ರಂದು ಸೇವಾ ನಿವೃತ್ತಿ 
ಹೊಂದಲಿರುವುದರಿಂದ ಸರ್ಕಾರದ ದಿನಾಂಕ: 08.04.2005ರ ಆದೇಶ ಸಂಖ್ಯೆ: ಎಫ್‌ಡಿ 22 ಎಸ್‌ಆರ್‌ಎಸ್‌ 04ರ ಪ್ರಕಾರ ಅಧಿಕಾರಿಗೆ ದಿನಾಂಕ: 
01.05.2005 ರಿಂದ 30 ದಿನಗಳ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ ನಗಧೀಕರಿಸಲು ಕರ್ನಾಟಕ ನಾಗರೀಕ ಸೇವಾ ನಿಯಮ 118 ಹಾಗೂ ಅನುಬಂಧ "ಸಿ 

ನಲ್ಲಿ ಅಡಕವಾಗಿರುವ ನಿಬಂಧನೆಗಳ ರೀತ್ಕಾ ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 641 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಕೃತೋಇ 119 ಕೃಪವ 2004, (2), ಬೆಂಗಳೂರು, ದಿನಾಂಕ: 16ನೇ ಮೇ, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 2004 (2), ದಿನಾಂಕ: 14.05.2005ರಲ್ಲಿನ ಕ್ರಮ ಸಂಖ್ಯೆ: 3ರಲ್ಲಿರುವ 
ಶ್ರೀ ಕೆ.ಆರ್‌. ಕೃಷ್ಣಯ್ಯ, ಜಂಟಿ ಕೃಷಿ ನಿರ್ದೇಶಕರು, ಮೈಸೂರು ಇವರ ಹೆಸರಿನ ಮುಂದೆ ಇರುವ ಜಿಲ್ಲಾ ಜಲಾನಯನ ಅಭಿವೃದ್ದಿ ಅಧಿಕಾರಿ ಮಂಡ್ಯ 
ಎಂಬುದಕ್ಕೆ ಬದಲಾಗಿ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ ಮೈಸೂರು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌. 642 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 135 ಸಅಸೇ 2005, ಬೆಂಗಳೂರು, ದಿನಾಂಕ: 10ನೇ ಮೇ, 2005 

ಶ್ರೀ ಎಂ. ಉಮೇರ್ಶ, ಹೆಚ್ಚುವರಿ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರು ದಿನಾಂಕ: 
07.03.2005ರಿಂದ 22.03.2005 ರವರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸ್ಥಳನಿಯುಕ್ತಿಯಲ್ಲಿದ್ದ ಅವಧಿಯನ್ನು ಕರ್ನಾಟಕ 

ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15) (ಎಫ್‌) ರ ಅನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 643 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೨೨೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೬, ೨೦೦೫ ಬಾಗ - ೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 245 ಪೊಪೆಸೆ 2004, ಬೆಂಗಳೂರು, ದಿನಾಂಕ:19ನೇ ಮೇ, 2005 
ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತದ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ಕಾಲಂ (2)ರಲ್ಲಿ ತೋರಿಸಿರುವ 
ಈ ಕೆಳಕಂಡ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಈ ಕೆಳಗೆ ಕಾಲಂ (3)ರಲ್ಲಿ ಸೂಚಿಸಲಾದ 
ಅಧಿಕಾರಿಗಳ ಬದಲಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 





























ಕ್ರಮ ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಅಧಿಕಾರಿಗಳ ಹೆಸರು ಮತ್ತು ಪದನಾಮ 
ಸಂಖ್ಯೆ 
1. | ಶ್ರೀ ಟಿ. ಸುಕುಮಾರ್‌, ಶ್ರೀ ಜಿ.ಸಿ. ತಲ್ಲೂರು, 
ಸರ್ಕಾರದ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ. ಸರ್ಕಾರದ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ (ನಿವ್ದತ್ರು. 
2. | ಶ್ರೀ ಎನ್‌. ನರಸಿಂಹಮೂರ್ತಿ, ಶ್ರೀ ಎಮ್‌.ಎನ್‌. ಶೇಷಪ್ಪ, 
ಸರ್ಕಾರದ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, (ವೆಚ್ಚ ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವರ್ಗಾವಣೆ 
ಹೊಂದಿದ್ದಾರೆ). 
3. | ಶ್ರೀ ಎನ್‌. ಅಚ್ಯುತರಾವ್‌, ಶ್ರೀ ವೈ.ಎನ್‌. ರಾವ್‌, 
ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು (ಆಡಳಿತ). ಮಹಾ ನಿರ್ದೇಶಕರು, ಕಾರಾಗ್ದಹ, (ನಿವೃತ್ತ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ರಂಗಮಣಿ 
ಪಿ.ಆರ್‌. 644 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ಕಂದಾಯ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 48 ಎಟಿಎಸ್‌ 2004, ಬೆಂಗಳೂರು, ದಿನಾಂಕ: 17ನೇ ಮೇ, 2005 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 








ಕ್ರಮ ತಹಶೀಲ್ದಾರ್‌ ರವರ ಹೆಸರು ಹಾಗೂ ಹಾಲಿ ಕಾರ್ಯ ವರ್ಗಾವಣೆ ಮಾಡಲಾದ ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ 
1. | ಶ್ರೀ ರುಕ್ಕೋಜಿ ರಾವ್‌, ತಹಶೀಲ್ದಾರ್‌, ನೇಮಕಾತಿ | ತಹಶೀಲ್ದಾರ್‌, ಬಾಗಲಕೋಟೆ ಈ ಹುದ್ದೆಯಲ್ಲಿಯೇ 
ನಿರೀಕ್ಷಣೆಯಲ್ಲಿರುವವರು. ಮುಂದುವರಿಸಲಾಗಿದೆ. (ಶ್ರೀ ನಾಗರಾಜ್‌ ರವರನ್ನು 


ಬಾಗಲಕೋಟೆಗೆ ಮಾಡಿರುವ ವರ್ಗಾವಣೆ ಆದೇಶವನ್ನು 
ರದ್ದುಗೊಳಿಸುವ ಮೂಲಕ) 

2. | ಶ್ರೀ ನಾಗರಾಜ್‌, ವಿಶೇಷ ತಹಶೀಲ್ದಾರ್‌, ಬಾಗಲಕೋಟೆಗೆ | ವಿಶೇಷ ತಹಶೀಲ್ದಾರ್‌, ಗುಳೇದಗುಡ್ಡ, ಈ ಹುದ್ದೆಯಲ್ಲಿಯೇ 
ವರ್ಗಾವಣೆ ಆದೇಶದಲ್ಲಿರುವವರು. ಮುಂದುವರಿಸಲಾಗಿದೆ. 

3. ಶ್ರೀ ಆರ್‌.ಡಿ. ಪಾಟೀಲ್‌, ಉಪ ಪ್ರಾಂಶುಪಾಲರು, ಜಿಲ್ಲಾ | ತಹಶೀಲ್ದಾರ್‌, ಚಿಕ್ಕೋಡಿ. 

ತರಬೇತಿ ಸಂಸ್ಥೆ. ಸ್ಯ ಬೆಳಗಾವಿ, ಇಲ್ಲಿಗೆ ವರ್ಗಾವಣೆ 

















ಆದೇಶದಲ್ಲಿರುವವರು. 
4. | ಶ್ರೀ ದಾಸಪ್ಪ, ಮುನಿಸಿಪಲ್‌ ತಹಶೀಲ್ದಾರ್‌, ಚಿತ್ರದುರ್ಗ. ತಹಶೀಲ್ದಾರ್‌, ಹೊಸದುರ್ಗ. 
5. ಶ್ರೀ ವಸುದೇಂದ್ರಾಚಾರ್‌, ತಹಶೀಲ್ದಾರ್‌, ದೇವದುರ್ಗ. ತಹಶೀಲ್ದಾರ್‌, ಶ್ರೀರಂಗಪಟ್ಟಣ (ಶ್ರೀ ಜಗದೀಶ್‌, ಶಾಖಾಧಿಕಾರಿ, 
ಕ.ಸ.ಸ. ಇವರ ವರ್ಗಾವಣೆಯನ್ನು ರದ್ದುಗೊಳಿಸುವ ಮೂಲಕ) 
6. | ಶ್ರೀ ಶ್ರೀಧರ ಸುಬ್ರಾಯಾಚಾರ್‌, ತಹಶೀಲ್ದಾರ್‌, ಬಂಟ್ವಾಳ 


ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, ಮಂಗಳೂರು, | (ಶ್ರೀ ಶಾಂತಾರಾಮ್‌ ಚಿಪ್‌ಳಂಕರ್‌ ರವರ ಜಾಗಕ್ಕೆ) 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು. 























ಶ್ರೀ ಶಾಂತಾರಾಮ್‌ ಚಿಪ್‌ಳಂಕರ್‌, ತಹಶೀಲ್ದಾರ್‌, ಬಂಟ್ವಾಳ. ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, ಮಂಗಳೂರು. 
ಶ್ರೀ ಕಾಶೀನಾಥ್‌ ಪ್ಯಾಗೆ, ತಹಶೀಲ್ದಾರ್‌, ಆಳಂದ. ತಹಶೀಲ್ದಾರ್‌, ಔರಾದ್‌. 

ಶ್ರೀ ಎಂ.ಎನ್‌. ಯಜುರ್ವೆದಿ, ವಿಶೇಷ ತಹಶೀಲ್ದಾರ್‌, ಆರ್‌ | ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ ಗುಲ್ಬರ್ಗಾ (ಖಾಲಿ 
ಅಂಡ್‌ ಆರ್‌ ಕಛೇರಿ, ಬೆಳಗಾವಿ. ಹುದ್ದೆ) 





ಸುತ್ತೋಲೆ ಸಂಖ್ಯೆ: ಕಂಇ 52 ಎ.ಎಸ್‌.ಡಿ 2003, ದಿನಾಂಕ: 02.06.2003 ರಲ್ಲಿ ಸೂಚಿಸಿರುವಂತೆ ಈ ಅಧಿಸೂಚನೆಯಲ್ಲಿ ಸ್ಥಳ 
ನಿಯುಕ್ತಿಗೊಳಿಸದೆ ಇರುವ ತಹಶೀಲ್ದಾರರುಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಹಾಜರಾಗತಕ್ಕದ್ದು. ಹಾಗೂ ಇತರೆ ಇಲಾಖೆಗಳಿಗೆ 
ನಿಯೋಜನೆ ಮೇಲೆ ನೇಮಕವಾಗಿರುವ ಅಧಿಕಾರಿಗಳು ಸಂಬಂಧಿಸಿದ ಸಚಿವಾಲಯ ಆಡಳಿತ ಇಲಾಖೆಯು ಮರು ನೇಮಕಾತಿ ಅಧಿಸೂಚನೆ! ಆದೇಶ 
ಹೊರಡಿಸಿದ ನಂತರ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳಗಳಲ್ಲಿ ಹಾಜರಾಗಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 645 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೬, ೨೦೦೫ 


೨೨೯ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 94 ಬಿಸಿಎ 2005, ಬೆಂಗಳೂರು, ದಿನಾಂಕ:13ನೇ ಮೇ, 2005 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಕಇ 94 ಬಿಸಿಎ 2005, ದಿನಾಂಕ: 13.05.2005ನ್ನು ಮಾರ್ಪಡಿಸಿ, ಈ ಕೆಳಗೆ ನಮೂದಿಸಲಾದ ಜಿಲ್ಲಾ 
ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿಗಳನ್ನು ತಕ್ಷಣ ಜಾರಿಗೆ ಬರುವಂತೆ ಅಥವಾ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ 
ನಮೂದಿಸಲಾದ ಸ್ಥಳಗಳಿಗೆ ವರ್ಗಾಯಿಸಿ ಮುಂದುವರಿಸಿ ಸ್ಥಳನಿಯುಕ್ತಿ ನೀಡಿ ಆದೇಶಿಸಿದೆ. 
























































ಕ್ರಮ | ವರ್ಗಾವಣೆ ಆದೇಶದಲ್ಲಿರುವ/ ವರ್ಗಾವಣೆಯಲ್ಲಿರುವ/ ವರ್ಗಾಯಿಸಿ ನಿಯೋಜಿಸಿ ಮುಂದುವರಿಸಿ ನೇಮಿಸಲಾದ ಹುದ್ದೆ 
ಸಂಖ್ಯೆ | ನಿಯೋಜನೆ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ಮತ್ತು ಸ್ಥಳ 
ಹೆಸರುಗಳು ಮತ್ತು ಪದನಾಮ 
1. | ಶ್ರೀ ರಾಮಕೃಷ್ಣ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಮಂಡ್ಯ. ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಅಧಿಕಾರಿ (ಶ್ರೀ ಗೋಪಾಲ್‌ ರವರನ್ನು ಮಾತೃ 
ಇಲಾಖೆಗೆ ಹಿಂತಿರುಗಿಸಿರುವುದರಿಂದ ತೆರವಾದ ಸ್ಥಾನ). 
2. | ಶ್ರೀ ವಿಜಯಕುಮಾರ್‌ ಉಪ್ಪಿನ್‌, ಬೀದರ್‌ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಕೆ.ಎಸ್‌.ಎಫ್‌.ಸಿ. (ನಿಯೋಜನೆ ಮೇರೆಗೆ) ಅಧಿಕಾರಿ, ಬೀದರ್‌. 
3. (ಡಾ: ಸಿ.ಕೆ. ಜಗದೀಶ್‌ ಕುಮಾರ್‌, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ, 
ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ | ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿಯೇ ಮುಂದುವರಿಸಿದೆ. 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
4. ಶ್ರೀ ವೈ. ಈರಣ್ಣ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ, 
ಅಲ್ಪಸಂಖ್ಯಾತರ ಅಧಿಕಾರಿ, ಚಿಕ್ಕಮಗಳೂರು (ವರ್ಗಾವಣೆ | ಹಾಸನ. 
ಆದೇಶದಲ್ಲಿ) 
5. | ಶ್ರೀ ಶಿವಣ್ಣ, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ | ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ, 
ಅಧಿಕಾರಿ (ನೇಮಕಾತಿ ನಿರೀಕ್ಷಣೆಯಲ್ಲಿ) ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ ಇಲ್ಲಿಯೇ 
ಮುಂದುವರಿಸಿದೆ. 
6. |ಶ್ರೀ ಡಿ.ಟಿ. ಜವರೇಗೌಡ, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು | ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ, ಚಾಮರಾಜನಗರ 
ಅಲ್ಪಸಂಖ್ಯಾತರ ಅಧಿಕಾರಿ, ಧಾರವಾಡ ಜಿಲ್ಲೆ (ವರ್ಗಾವಣೆ | ಜಿಲ್ಲೆ ಚಾಮರಾಜನಗರ. 
ಆದೇಶದಲ್ಲಿ) 
7. | ಶ್ರೀ ಎಸ್‌.ಎಸ್‌. ಕಾಳೆ, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು | ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ 
ಅಲ್ಪಸಂಖ್ಯಾತರ ಅಧಿಕಾರಿ, ಗದಗ್‌ ಜಿಲ್ಲೆ, ಗದಗ್‌. ಇಲ್ಲಿಯೇ ಮುಂದುವರಿಸಿದೆ. 
8. | ಶ್ರೀ ಇ.ಎಸ್‌. ದೇವಯ್ಯ, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು | ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ, 
ಅಲ್ಪಸಂಖ್ಯಾತರ ಅಧಿಕಾರಿ, ಹಾವೇರಿ. ದಕ್ಷಿಣ ಕನ್ನಡ ಜಿಲ್ಲೆ (ಪ್ರೀ ಸಿ.ಆರ್‌. ತೊರವಿ ರವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನ) 
9. , ಶ್ರೀ ಜಿ. ಸೀತಾರಾಮಪ್ಪ, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು | ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ, 
ಅಲ್ಪಸಂಖ್ಯಾತರ ಅಧಿಕಾರಿ, ಬೀದರ್‌ (ವರ್ಗಾವಣೆ ಆದೇಶದಲ್ಲಿ) | ಕೊಡಗು ಜಿಲ್ಲೆ ಮಡಿಕೇರಿ. (ಶ್ರೀ ಬಿ.ಪಿ. ಹೆಗಡೆ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
10. , ಶ್ರೀ ಬಿ. ಗಿರೀಶ್‌, ಸಹಾಯಕ ನಿರ್ದೇಶಕರು, ಹಿಂದುಳಿದ | ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ, 
ವರ್ಗಗಳ ಆಯುಕ್ತರ ಕಛೇರಿ, ಬೆಂಗಳೂರು (ವರ್ಗಾವಣೆ ಉಡುಪಿ ಜಿಲ್ಲೆ, ಉಡುಪಿ. (ಶ್ರೀ ಎಸ್‌.ಬಿ. ಹುಂಡೇಕರ್‌ ರವರ 
ಆದೇಶದಲ್ಲಿ) ವರ್ಗಾವಣೆಯಿಂದ ತೆರವಾದ ಸ್ಥಾನ). 
11. | ಶ್ರೀ ಎಸ್‌.ಬಿ. ಹುಂಡೇಕರ್‌, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು | ಸಹಾಯಕ ನಿರ್ದೇಶಕರು, ಹಿಂದುಳಿದ ವರ್ಗಗಳ ಆಯುಕ್ತರ ಕಛೇರಿ 
ಅಲ್ಪಸಂಖ್ಯಾತರ ಅಧಿಕಾರಿ, ಉಡುಪಿ. ಇಲ್ಲಿನ ಶ್ರೀ ಕೆ.ಟಿ. ತಿಮಾಧೆಡ್ಡಿ ಯವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ. 
ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ 
ಕ್ರ. ಹಾಲಿ ಕಾರ್ಯನಿರ್ವಹಿಸುತ್ತಿರುವ/ ಮಾತೃ ಇಲಾಖೆಗೆ ವರ್ಗಾವಣೆ ಮಾಡಲಾದ ಸ್ಥಳ/ ಮಾತೃ ಇಲಾಖೆಗೆ 
ಸಂ. ಹಿಂತಿರುಗಿಸಲಾದ ಅಧಿಕಾರಿಗಳ ಹೆಸರುಗಳು ಮತ್ತು ಪದನಾಮ ಹಿಂತಿರುಗಿಸಲಾದ ಅಧಿಕಾರಿಗಳ ವಿವರ 
1. | ಶ್ರೀ ಆರ್‌. ಸತ್ಯನಾರಾಯಣಶೆಟ್ಟಿ, ಜಿಲ್ಲಾ ಪರಿಶಿಷ್ಟ ವರ್ಗಗಳ | ಯೋಜನಾ ಸಮನ್ವಯಾಧಿಕಾರಿ, ಸಮಗ್ರ ಗಿರಿಜನ ಅಭಿವೃದ್ಧಿ 
ಕಲ್ಯಾಣಾಧಿಕಾರಿ, ಚಾಮರಾಜನಗರ. ಯೋಜನೆ, ಕೊಡಗು ಜಿಲ್ಲೆ ಮಡಿಕೇರಿ. 
2. ಶ್ರೀ ಎ. ಸತ್ಯನಾರಾಯಣ, ಯೋಜನಾ ಸಮನ್ವಯಾಧಿಕಾರಿ, | ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಆಡಳಿತ 
ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ, ಕೊಡಗು. ಸಬಲೀಕರಣ ಇಲಾಖೆ, ನವದೆಹಲಿ, ಇಲ್ಲಿಗೆ ಇವರ ಸೇವೆಯನ್ನು 
ಹಿಂತಿರುಗಿಸಿದೆ. 











೨೩೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೬, ೨೦೦೫ ಬಾಗ - ೨ 











ಕ್ರ. ಹಾಲಿ ಕಾರ್ಯನಿರ್ವಹಿಸುತ್ತಿರುವ/ ಮಾತೃ ಇಲಾಖೆಗೆ ವರ್ಗಾವಣೆ ಮಾಡಲಾದ ಸ್ಥಳ/ ಮಾತೃ ಇಲಾಖೆಗೆ 

ಸಂ. ಹಿಂತಿರುಗಿಸಲಾದ ಅಧಿಕಾರಿಗಳ ಹೆಸರುಗಳು ಮತ್ತು ಪದನಾಮ ಹಿಂತಿರುಗಿಸಲಾದ ಅಧಿಕಾರಿಗಳ ವಿವರ 

3. | ಶ್ರೀ ಎಸ್‌. ಲಕ್ಷಿ ನಾರಾಯಣ ರಾವ್‌, ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇಲ್ಲಿಗೆ ಇವರ 
ಲೆಕ್ಕಾಧಿಕಾರಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಸೇವೆಯನ್ನು ಹಿಂತಿರುಗಿಸಲಾಗಿದೆ. ಹಾಗೂ ಸದರಿ ಸ್ಥಳಕ್ಕೆ 
ಬೆಂಗಳೂರು. ಇನ್ನೋರ್ವ ಲೆಕ್ಕಾಧಿಕಾರಿಯನ್ನು ನೇಮಿಸುವಂತೆ ಸೂಚಿಸಲಾಗಿದೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 646 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಮಾಣ ಇಲಾಖೆ. 


ಇಂಧನ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ:ಇಎನ್‌ 8 ಇಇಬಿ 2005(ಪಿ), ಬೆಂಗಳೂರು, ದಿನಾಂಕ:21ನೇ ಮೇ, 2005 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಇಎನ್‌ 8 ಇಇಬಿ 2005 (ಪಿ) ದಿನಾಂಕ: 19.05.2005ರಲ್ಲಿ, “ಶ್ರೀ ಎನ್‌.ಆರ್‌. ನಡಮನಿ, ನಿರ್ದೇಶಕರು 

(ಜಾಗೃತದಳ)”, ಎಂಬ ಪದಗಳಿಗೆ ಬದಲಾಗಿ, “ಶ್ರೀ ಎನ್‌.ಆರ್‌. ನಡಮನಿ, ಡಿಐಜಿ (ಜಾಗೃತದಳ)” ಎಂದು ತಿದ್ದುಪಡಿ ಮಾಡಿಕೊಂಡು 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 647 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 09 ಎಟಿಎಸ್‌ 05, ಬೆಂಗಳೂರು, ದಿನಾಂಕ:20ನೇ ಮೇ, 2005 
ಶ್ರೀ ಕೆ.ಬಿ. ಸಿದ್ಧಲಿಂಗಯ್ಯ, ಜಿಲ್ಲಾ ಉದ್ಯೋಗಾಧಿಕಾರಿ, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು ಇವರನ್ನು ನಿಯೋಜನೆ 
ಮೇರೆಗೆ ಖಾಲಿ ಇರುವ ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಈ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 648 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3). 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 71 ಬಿಸಿಎ 2005, ಬೆಂಗಳೂರು, ದಿನಾಂಕ: 20ನೇ ಮೇ, 2005 
ಶ್ರೀ ಕೆ.ಎನ್‌. ವಿಜಯಪ್ರಕಾಶ್‌, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ನಿಗಮ, ಬೆಂಗಳೂರು ಇವರು 
ದಿನಾಂಕ: 01.04.2005ರಿಂದ ದಿನಾಂಕ: 04.05.2005ರ ವರೆಗೆ (ಎರಡು ದಿನ ಸೇರಿ) ನೇಮಕಾತಿಗಾಗಿ ನಿರೀಕ್ಷಿಸಿದ ಅವಧಿಯನ್ನು ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳು 1958ರ ನಿಯಮ 8(15) (ಎಫ್‌)ರ ರೀತ್ಯಾ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಸರ್ಕಾರ ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ.ಎಸ್‌. ಮರುಳಸಿದ್ದಯ್ಯ 

ಪಿ.ಆರ್‌. 649 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಮಾಣ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 59 ಎಸಿಜಿ 2004, ಬೆಂಗಳೂರು, ದಿನಾಂಕ: 27ನೇ ಮೇ, 2005 

ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಲೋಇ 597 ಸೇಸಎ 2004, ದಿನಾಂಕ: 15.04.2005ರಲ್ಲಿ ಶ್ರೀ ವಿ. ಮೋಹನ್‌, 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಜಿಲ್ಲಾ ಪಂಚಾಯತ್‌ ಇಂಜಿನಿಯರಿಂಗ್‌ ಉಪವಿಭಾಗ, ಗುಲ್ಬರ್ಗಾ ಇವರ ಸೇವೆಯನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಗ್ರಾ.ಅ. ಮತ್ತು ಪಂ.ರಾಜ್‌ ಇಲಾಖೆಯಿಂದ ಹಿಂದಕ್ಕೆ ಪಡೆದು ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಗುಲ್ಬರ್ಗಾ 
ಮಹಾನಗರ ಪಾಲಿಕೆ, ಗುಲ್ಬರ್ಗಾ ಇಲ್ಲಿ ಶ್ರೀ ಎಸ್‌.ಎ. ಕವಳೆ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ ನೇಮಿಸಲು ಸದರಿಯವರು ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೬, ೨೦೦೫ ೨೩೧ 





ಅದರಂತೆ, ಶ್ರೀ ವಿ. ಮೋಹನ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಶ್ರೀ ಮಹಮದ್‌ ಶಮಸುದ್ದೀನ್‌, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಗುಲ್ಬರ್ಗಾ ಮಹಾನಗರ ಪಾಲಿಕೆ, ಗುಲ್ಬರ್ಗಾ 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ಮರು ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 650 ಎಸ್‌.ಜೆ. ಸಂಪತ್‌ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ನಅಇ 37 ಎಂಎನ್‌ಇ 2005, ಬೆಂಗಳೂರು, ದಿನಾಂಕ: 27ನೇ ಮೇ, 2005 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಆಕುಕ 325: ಹೆಚ್‌ಎಸ್‌ಹೆಚ್‌: 2005, ದಿನಾಂಕ: 23.05.2005ರ 
ಕ್ರಮಸಂಖ್ಯೆ: 2ರಲ್ಲಿ ಡಾ: ಯಮುನ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಹುರಾ, ನಂಜನಗೂಡು ತಾಲ್ಲೂಕು: ಮೈಸೂರು ಜಿಲ್ಲೆ ಇವರನ್ನು ಮೈಸೂರು 
ಮಹಾನಗರ ಪಾಲಿಕೆಗೆ ನಿಯೋಜನೆ ಮೇಲೆ ನೇಮಿಸಲು ಸದರಿಯವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ, ಡಾ: 
ಯಮುನ, ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, ಹುರಾ, ನಂಜನಗೂಡು ತಾಲ್ಲೂಕು: ಮೈಸೂರು ಜಿಲ್ಲೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಡಾ: ಬಿ.ಎಸ್‌. ಪುಷ್ಪಲತಾ, ವೈದ್ಯಾಧಿಕಾರಿ, ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಳಕ್ಕೆ ಮರು ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 651 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 97 ಮುಸೇವಿ, 2003, ಬೆಂಗಳೂರು, ದಿನಾಂಕ: 13ನೇ ಮೇ, 2005 
ಸರ್ಕಾರಿ ಸಂಸ್ಕೃತ ಕಾಲೇಜು, ಮೇಲುಕೋಟೆ ಇಲ್ಲಿನ ಗ್ರೂಪ್‌ ಬಿ ವೃಂದದ ಈ ಕೆಳಕಂಡ ಕಿರಿಯ ಪಂಡಿತರುಗಳಿಗೆ ಸರ್ಕಾರಿ ಸಂಸ್ಕೃತ 
ಕಾಲೇಜು ಮೇಲುಕೋಟೆ ಇಲ್ಲಿನ ಸಮೂಹ-ಎ (ಕಿರಿಯ ಶ್ರೇಣಿಯ) ವೇತನ ಶ್ರೇಣಿ ರೂ.7400-13120ರ ಹಿರಿಯ ಪಂಡಿತರ ಹುದ್ದೆಗಳಿಗೆ ಬಡ್ತಿ ನೀಡಿ 


ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 








ಕ್ರ.ಸಂ. ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿಯ ಮೇಲೆ ನೇಮಿಸಲಾದ ಸ್ಥಳ 
I; ಶ್ರೀ ಎಸ್‌.ಎನ್‌. ಶೆಲ್ಪನಾರಾಯಣ, ಹಿರಿಯ ಪಂಡಿತರು, ವಿಶಿಷ್ಠಾದ್ವೈತ 
ವಿಶಿಷ್ಠಾದ್ವೈತ ಪಂಡಿತರು. 
2. ಶ್ರೀ ಉಮಾಕಾಂತ್‌ ಭಟ್‌, ಹಿರಿಯ ಪಂಡಿತರು, ತರ್ಕ 
ತರ್ಕ ಪಂಡಿತರು. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಮೇಶ್‌ ಕೆ. ಜಾಗೀರ್‌ದಾರ್‌ 
ಪಿ.ಆರ್‌. 652 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಮುಜರಾಯಿ). 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 16 ಎಟಿಎಸ್‌ 2005, ಬೆಂಗಳೂರು, ದಿನಾಂಕ: 27ನೇ ಮೇ, 2005 

ದಿನಾಂಕ: 11.04.2005ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 48 ಎಟಿಎಸ್‌ 2004ರಲ್ಲಿ ಶ್ರೀ ಸಿ.ಟಿ. ನಾರಾಯಣಸ್ವಾಮಿ, 
ಶಾಖಾಧಿಕಾರಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರನ್ನು ಕಛೇರಿ ಸಹಾಯಕರು ಜಿಲ್ಲಾಧಿಕಾರಿಯವರ ಕಛೇರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಶ್ರೀ ಕೆ.ಎನ್‌. ರಾಮಾಂಜನಪ್ಪ ಇವರ ಜಾಗಕ್ಕೆ ನೇಮಿಸಲಾಗಿತ್ತು. 

ದಿನಾಂಕ: 15.04.2005ರ ಅಧಿಸೂಚನೆ ಸಂಖ್ಯೆ: ಕಂಇ 48 ಎಟಿಎಸ್‌ 2004ರಲ್ಲಿ ಶ್ರೀ ಕೆ.ಎನ್‌. ರಾಮಾಂಜನಪ್ಪ ರವರನ್ನು ವಿಶೇಷ 
ತಹಶೀಲ್ದಾರ್‌, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ, ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಮಾಡಿದ್ದನ್ನು ಮಾರ್ಪಡಿಸಿ ಸದರಿ ಹುದ್ದೆಗೆ ಶ್ರೀ 
ನಂಜಯ್ಯನವರನ್ನು ನೇಮಕ ಮಾಡಲಾಗಿರುತ್ತದೆ. 

ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯವರು ಶ್ರೀ ಕೆ.ಎನ್‌. ರಾಮಾಂಜನಪ್ಪ ರವರನ್ನು ಸದರಿ ಕಛೇರಿಯಲ್ಲಿ ಮುಂದುವರಿಸಿ 
ಶ್ರೀ ಸಿ.ಟಿ. ನಾರಾಯಣಸ್ವಾಮಿ, ಶಾಖಾಧಿಕಾರಿಯವರ ಸೇವೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದಿನಾಂಕ: 25.04.2005ರ ಅರೆ ಸರ್ಕಾರಿ ಪತ್ರ ಸಂಖ್ಯೆ: 
ಸಿಬ್ಬಂದಿ (1) ಸಿಆರ್‌ 9/05-06ರಲ್ಲಿ ಸರ್ಕಾರವನ್ನು ಕೋರಿರುತ್ತಾರೆ. 

ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಶ್ರೀ ಸಿ.ಟಿ. ನಾರಾಯಣಸ್ವಾಮಿ, 
ಶಾಖಾಧಿಕಾರಿ, ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಛೇರಿ 
ಸಹಾಯಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ಇಲ್ಲಿ ಶ್ರೀ ಕೆ.ಎನ್‌. ರಾಮಾಂಜನಪ್ಪ ಇವರ ಸ್ಥಾನದಲ್ಲಿ ನೇಮಿಸಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 653 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 


೨೩೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೬, ೨೦೦೫ ಬಾಗ - ೨ 





ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಾಶಾಇ 7 ಭಾನಿವಿ 2005, ಬೆಂಗಳೂರು, ದಿನಾಂಕ: 19ನೇ ಮೇ, 2005 
ಶ್ರೀಮತಿ ಟಿ.ಎನ್‌. ಮುದ್ದಮ್ಮ ಉಪನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 285(1) (ಎ)ರ ಅನ್ವಯ ದಿನಾಂಕ: 31.05.2005ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವ 
ಇಚ್ಛೆಯ ಮೇರೆಗೆ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ದ್ವಾರಕನಾಥ್‌ಬಾಬು 
ಪಿ.ಆರ್‌. 654 ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 386 ಸಅಸೇ 2004, ಬೆಂಗಳೂರು, ದಿನಾಂಕ: 21ನೇ ಮೇ, 2005 
ಶ್ರೀ ವಿ. ಶ್ರೀನಿವಾಸ್‌, ಕೇಂದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೇಂದ್ರ ಸರ್ಕಾರ ಸಚಿವಾಲಯ) ಇವರನ್ನು ವಸತಿ ಸಚಿವರ ಆಪ್ತ 
ಕಾರ್ಯದರ್ಶಿ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಕರ್ನಾಟಕ ಸರ್ಕಾರದ ವಶಕ್ಕೆ ನೀಡಿರುವದನ್ವಯ ಸದರಿ 
ಅಧಿಕಾರಿಯವರನ್ನು ದಿನಾಂಕ: 20.12.2004ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ 
ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ನಿಯೋಜನೆ ಮೇಲೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 655 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 34 ಸೇಇಮು 2005, ಬೆಂಗಳೂರು, ದಿನಾಂಕ: 23ನೇ ಮೇ, 2005 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ವಿ. ಲಿಂಗರಾಜಯ್ಯ, ಮುಖ್ಯ ಇಂಜಿನಿಯರ್‌ ಇವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ (ದಕ್ಷಿಣ) ಬೆಂಗಳೂರು ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 656 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಬ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 308 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 21ನೇ ಮೇ, 2005 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಸೂರೂಪಿಕಾ ಶಾಸ್ತ್ರ ಉಪನ್ಯಾಸಕರಾದ ಡಾ: ಎಂ.ಜಿ. ಸದಾಶಿವಯ್ಯ 
ರವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 12,000-18,300 ರೂ.ಗಳ ಎಐಸಿಟಿಇ ವೇತನ ಶ್ರೇಣಿಯ ಸೂರೂಪಿಕಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆಗೆ ಬಡ್ತಿ ನೀಡಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಡಾ: ಎಂ. ಶಂಕರಪ್ಪ ರವರ ಬಡ್ತಿಯಿಂದ ತೆರವಾದ ಸೂರೂಪಿಕಾ ಶಾಸ್ತ್ರ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 657 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಅಧಿಸೂಚನೆ 
ಸಂಖ್ಯೆ: ಆಕುಕ 43 ಐಎಂಎಂ 2005, ಬೆಂಗಳೂರು, ದಿನಾಂಕ: 23ನೇ ಮೇ, 2005 
ಔಷಧ ನಿಯಂತ್ರಣ ಇಲಾಖೆಯ ಶ್ರೀ ರಮಾಕಾಂತ ಆರ್‌. ಕುಂಟೆ, ಔಷಧ ಪರಿವೀಕ್ಷಕರು, ಉಪ ಔಷಧ ನಿಯಂತ್ರಕರ ಕಛೇರಿ, ರಕ್ತ ನಿಧಿ 
ಮತ್ತು ಗುಪ್ತ ವಾರ್ತೆ, ಬೆಂಗಳೂರು ವಿಭಾಗ, ಬೆಂಗಳೂರು, ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ 
ಶ್ರೇಣಿ ರೂ.7400-13120 ರಲ್ಲಿ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, 
ಕೊಪ್ಪಳ ವೃತ್ತ ಕೊಪ್ಪಳ, ಇಲ್ಲಿ ಖಾಲಿ ಇರುವ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚೋಮಾನಾಯಕ್‌ ಜಿ. 
ಪಿ.ಆರ್‌. 658 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೬, ೨೦೦೫ ೨೩೩ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 454 ಪಿಪಿಇ 2005, ಬೆಂಗಳೂರು, ದಿನಾಂಕ: 24ನೇ ಮೇ, 2005 
ಕೋಲಾರದ 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ. ಸಂಖ್ಯೆ: 200:2001ರ ಕೌಂಟರ್‌ ಪ್ರಕರಣವಾದ 
ಎಸ್‌.ಸಿ. ಸಂಖ್ಯೆ: 65:2004ರಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಕೋಲಾರದ 1ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 659 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು). 


ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
: ಸೇರ್ಪಡೆ : ತಿದ್ದುಪಡಿ ಆದೇಶ: 
ಸಂಖ್ಯೆ: ಕೃತೋಇ 5 ಕೃಪಇ 2005, ಬೆಂಗಳೂರು, ದಿನಾಂಕ: 26ನೇ ಮೇ, 2005 
ದಿನಾಂಕ: 31.12.2004ರಂದು ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ: ಕೃತೋಇ 60 ಕೃಪಇ 2004ರಲ್ಲಿ ಶ್ರೀ ಈಶ್ವರಪ್ಪ, ಸಹಾಯಕ ಕೃಷಿ 
ನಿರ್ದೇಶಕರು (ವಿಷಯ ತಜ್ಞ) ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಅರಕಲಗೂಡು ಇವರ ಹೆಸರು ಬಿಟ್ಟು ಹೋಗಿದ್ದು, ಸದರಿ ಅಧಿಕಾರಿಯ ಜನ್ಮ ದಿನಾಂಕ: 
04.05.1947 ಆಗಿದ್ದು, ಇವರಿಗೆ ದಿನಾಂಕ: 31.05.2005ರಂದು ವಯೋ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಹಾಗೂ ಸದರಿ ಅಧಿಸೂಚನೆಯ ಕ್ರಮ ಸಂಖ್ಯೆ 32ರಲ್ಲಿ ಶ್ರೀ ಕೆ. ಬಾಲಣ್ಣಗೌಡ, ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಸರಗೊರು, 
ಹುಣಸೂರು ತಾಲ್ಲೂಕು ಇವರ ಜನ್ಮ ದಿನಾಂಕ: 15.05.1947ರ ಬದಲಿಗೆ ದಿನಾಂಕ: 17.12.1947 ಆಗಿರುವುದರಿಂದ, ಇವರ ವಯೋ ನಿವೃತ್ತಿ 
ದಿನಾಂಕವನ್ನು 31.12.2005 ಎಂದು ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌. 660 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 243 ಸೆಅಸೆ 2005, ಬೆಂಗಳೂರು, ದಿನಾಂಕ: 23ನೇ ಮೇ, 2005 

ಶ್ರೀ ಟಿ.ಎಂ. ವಿಜಯಭಾಸ್ಕರ್‌, ಐ.ಎ.ಎಸ್‌. ಸರ್ಕಾರದ ಕಾರ್ಯದರ್ಶಿ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) ಶಿಕ್ಷಣ ಇಲಾಖೆ, ಬೆಂಗಳೂರು 
ಇವರಿಗೆ, ದಿನಾಂಕ: 31.05.2005ರಿಂದ 04.06.2005ರ ವರೆವಿಗೆ (ಉದಿಸೇ) ಒಟ್ಟು 5 ದಿನಗಳ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ಟಿ.ಎಂ. ವಿಜಯಭಾಸ್ಕರ್‌, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಉನ್ನತ 
ಶಿಕ್ಷಣ), ಬೆಂಗಳೂರು ಇವರು ಸರ್ಕಾರದ ಕಾರ್ಯದರ್ಶಿ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) ಶಿಕ್ಷಣ ಇಲಾಖೆ, ಈ ಹುದ್ದೆಯ ತುರ್ತು ಕೆಲಸ 
ಕಾರ್ಯಗಳನ್ನು ನಿರ್ವಹಿಸುವುದು. 

ಶ್ರೀ ಟಿ.ಎಂ. ವಿಜಯಭಾಸ್ಕರ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಕಾರ್ಯದರ್ಶಿ (ಪ್ರಾಥಮಿಕ ಮತ್ತು 
ಪ್ರೌಢ ಶಿಕ್ಷಣ) ಶಿಕ್ಷಣ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಶ್ರೀ ಟಿ.ಎಂ. ವಿಜಯಭಾಸ್ಕರ್‌, ಐ.ಎ.ಎಸ್‌. ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-2005ರ 
ಬ್ಲಾಕ್‌ ಅವಧಿಯಲ್ಲಿ "ವಿಶಾಖಪಟ್ಟಣಂ'ಗೆ ಹೋಗಿ-ಬರಲು ಕೇಂದ್ರ ನಿಯಮದಡಿಯಲ್ಲಿ ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು 
ಅನುಮತಿ ನೀಡಲಾಗಿದೆ. 



































ಕ್ರಮ ಸಂಖ್ಯೆ ಹೆಸರು ಸಂಬಂಧ ವಯಸ್ಸು 
1 ಶ್ರೀ ಟಿ.ಎಂ. ವಿಜಯಭಾಸ್ಕರ್‌ ಸ್ವತಃ 44 ವರ್ಷಗಳು 
2 ಶ್ರೀಮತಿ ಟಿ. ರುಕ್ಸಿಣಿ ಪತ್ನಿ 42 ವರ್ಷಗಳು 
3. ಕುಮಾರಿ ವಿಶ್ರುತಿ ವಿಜಯ್‌ ಮಗಳು 16 ವರ್ಷಗಳು 
4 ಕುಮಾರಿ ನಿಖಿಲಾ ವಿಜಯ್‌ ಮಗಳು 12 ವರ್ಷಗಳು 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ 


ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 661 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 


೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೬, ೨೦೦೫ ಭಾಗ - ೨ 





ನಗರಾಭಿವೃದ್ಧಿ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ನಅಇ 141 ನಯೋಸೇ 2004, ಬೆಂಗಳೂರು, ದಿನಾಂಕ: 26ನೇ ಮೇ, 2005 
ದಿನಾಂಕ: 15.04.2005ರ ಅಧಿಸೂಚನೆ ಸಂಖ್ಯೆ: ನಅಇ 141 ನಯೋಸೇ 04ರ ಮೊದಲ ಭಾಗದ ಮೂರನೆ ಸಾಲಿನಲ್ಲಿರುವ “ಇಲ್ಲಿಯ 
ಖಾಲಿ ಹುದ್ದೆಗೆ ನೇಮಿಸಿರುವ ಆದೇಶವನ್ನು ಮಾರ್ಪಡಿಸಿ” ಎಂಬ ಪದಗಳನ್ನು ತೆಗೆದುಹಾಕಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಪಿ.ಆರ್‌. 662 


HIGH COURT OF KARNATAKA 
NOTIFICATION 
No. GOB (1) 1/ 2005, Dated: 31st May, 2005 
The Presiding Officers of the Courts mentioned in Column No.2 below, are concurrently 


appointed as the Presiding Officers of the Courts mentioned against them in Column No.3, with 
immediate effect and until further orders: 














Sl. Designation of the Presiding Officer Name of the Court to which concurrently appointed 

No. 

1. Presiding Officer, Presiding Officer, Fast Track Court-l, Bangalore. 
Fast Track Court-IX, Bangalore. 

2. Presiding Officer, Presiding Officer, Fast Track Court-ll, Bangalore. 
Fast Track Court-X, Bangalore. 














By Order of the High Cour, 
PR-663 N. ANANDA 
Registrar General. 


HIGH COURT OF KARNATAKA 
NOTIFICATION 
No. GOB (1) 2/ 2005, Dated: 31st May, 2005 
The Presiding Officers of the Courts mentioned in Column No.2 below, are concurrently 


appointed as the Presiding Officers of the Courts mentioned against them in Column No.3, with 
immediate effect and until further orders: 














Sl. Designation of the Presiding Officer Name of the Court to which concurrently appointed 
No. 
1. Xl Addl. Chief Metropolitan | X Addl. Chief Metropolitan Magistrate, Bangalore City. 
Magistrate, Bangalore City. 
2. II Addl. Civil Judge (Sr.Dn.) | Civil Judge (Sr.Dn.), Holalkere. 
Chitradurga. 














By Order of the High Cour, 
PR-664 N. ANANDA 
Registrar General. 


HIGH COURT OF KARNATAKA 
NOTIFICATION 
No. GOB (1) 3/ 2005, Dated: 31st May, 2005 

The Presiding Officers of the Courts of Civil Judge (Jr.Dn.) and JMFC., Harihar, is concurrently 
appointed as the Presiding Officer of the Court of Addl. Civil Judge (Jr.Dn.), Harihar (Vacant Court), with 
immediate effect and until further orders. 

By Order of the High Cour, 
PR-665 N. ANANDA 
Registrar General. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೬, ೨೦೦೫ ೨೩೫ 





HIGH COURT OF KARNATAKA 
NOTIFICATION 
No. GOB (1) 1/ 2005, Dated: 31st May, 2005 
The Presiding Officers of the Courts mentioned in Column No.2 below, are concurrently 
appointed as the Presiding Officers of the Courts mentioned against them in Column No.3, with 
immediate effect and until further orders: 
































Sl. Designation of the Presiding Officer Name of the Court to which concurrently appointed 
No. 
1. Prl. District and Sessions Judge, | | Addl. District and Sessions Judge, Gulbarga. 
Gulbarga. 
2. Presiding Officer, Fast Track Court-ll, | || Addl. District and Sessions Judge, Gulbarga. 
Gulbarga. (Only to try the Criminal cases other than the cases 
triable by the designated court) 
3. Presiding Officer, Fast Track Court-V, | || Addl. District and Sessions Judge, Gulbarga 
Gulbarga. (Only to try the Criminal cases other than the cases 
triable by the designated court) 
4. Presiding Officer, Fast Track Court-VI, | IV Addl. District and Sessions Judge, Gulbarga. 
Gulbarga. (Only to try the Criminal cases other than the cases 
triable by the designated court) 
5. Presiding Officer, Fast Track Court-lll, | Presiding Officer, Fast Track Court-l, Gulbarga. 
Gulbarga. 





By Order of the High Cour, 
PR-666 N. ANANDA 
Registrar General. 


HIGH COURT OF KARNATAKA 
NOTIFICATION 
No. HCE 560 / 2005, Dated: 30th May, 2005 

Sri Kedarnath, Court Officer of this office is permitted to retire from service on the afternoon of 
31.07.2005 on attaining the age of superannuation and he will be relieved of his duties in this office on the 
afternoon of 30.07.2005 since 31.07.2005 falls on Sunday. 

BY ORDER OF HON'BLE THE CHIEF JUSTICE, 
PR-667 R.B. BUDIHAL 
REGISTRAR (JUDICIAL). 


HIGH COURT OF KARNATAKA 
NOTIFICATION 
No. GOB (1) 103 / 2005, Dated: 30th May, 2005 

Sri Balagopalakrishna, Addl. Civil Judge (Jr.Dn.) and JMFC, Channagiri, is granted Paternity 
Leave for 15 days from 13.04.2005 to 27.04.2005 (061), 

The Il Addl. Civil Judge (Sr.Dn.), Davanagere, on Administrative side, the Prl. Civil Judge (Sr.Dn.) 
and CJM, Davanagere, on Criminal side and the Prl. Civil Judge (Jr.Dn.) and JMFC, Channagiri, on Civil 
side have been placed in additional charge of the Court of the Addl. Civil Judge (Jr.Dn.) and JMFC, 
Channagiri, during the above leave period. 

Sri Balagopalakrishna, Addl. Civil Judge (Jr.Dn.) and JMFC, Channagiri, is reposted to the same 
post on expiry of leave. 

BY ORDER OF THE HIGH COURT, 
PR-668 R. RANGASWAMY 
ASSISTANT REGISTRAR. 
HIGH COURT OF KARNATAKA 
NOTIFICATION 
No. HCE 562 / 2005, Dated: 30th May, 2005 

Sri M. Vijay Kumar, Section Officer of this office is permitted to retire from service on the 
afternoon of 31.07.2005 on attaining the age of superannuation and he will be relieved of his duties in this 
office on the afternoon of 30.07.2005 since 31.07.2005 falls on Sunday. 

BY ORDER OF HON'BLE THE CHIEF JUSTICE, 
PR-669 R.B. BUDIHAL 
REGISTRAR (JUDICIAL). 


೨೩೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೧೬, ೨೦೦೫ ಬಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 272 SAS 2005, Bangalore, Dated:27th May, 2005 

The orders issued in Government Notification No. DPAR 77 SAS 2005 Dated: 07.04.2005 posting 
Shri D.K. Rangaswamy, IAS (KN 1996), as Deputy Commissioner, Kodagu District Madikeri and Smt. 
Ekroop Caur, IAS (KN 2001) as Chief Executive Officer, Zilla Panchayat, Bangalore Rural, Bangalore, are 
cancelled and they are continued as Chief Executive Officer, Zilla Panchayat, Bangalore Rural, Bangalore 
and Senior Assistant Commissioner, Sakaleshapur Sub-Division, Sakaleshapur respectively, until further 
orders. 

Shri Subodh Yadav, IAS (KN 99), Chief Executive Officer, Zilla Panchayat, D.K. District, 
Mangalore is transferred with immedidate effect and posted until further orders as Deputy Commissioner, 
Kodagu District, Madikeri in the existing vacancy. 

By Order and in the name of the Governor of Karnataka, 
K. SUDHAKARA SHETTY 
P.R. 670 Under Secretary to Government, 
Department of Personnel and Administrative Reforms (Services-1). 


HIGH COURT OF KARNATAKA 
NOTIFICATION 
No. GOB(I) 349/04, Bangalore, Dated: 23rd May, 2005 

In exercise of the powers vested under sub-section (2) of Section 12 of the Code of Criminal 
Procedure, 1973 (Central Act No.2/ 1974), the High Court of Karnataka hereby appoints the Civil Judge 
(jr.Dn.) and JMFC, Ankola as Addl. Chief Judicial Magistrate, for Uttara Kannada District during the period 
from 05.05.2005 to 08.05.2005. 

BY ORDER OF THE HIGH COURT 
PR-671 R. RANGASWAMY 
ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(I) 3/2005, Bangalore, Dated: 2nd June, 2005 

The Presiding Officer of the Court of Addl. Civil Judge (Jr.Dn.) and JMFC., Bellary, is concurrently 
appointed as the Presiding Officer of the Court of Civil Judge (Jr.Dn.) and JMFC., Sandur (Vacant Court), 
with a direction to intinerate the said court for three days in a week i.e., on every working Thrusday, Friday 
and Saturday, with immediate effect and until further orders. 

By Order of the High Court, 
PR-672 N. ANANDA 
Registrar General. 


HIGH COURT OF KARNATAKA 
NOTIFICATION 
No. GOB. Ill. 113(4) 12005, Bangalore, Dated: 31st May, 2005 

The High Court of Karnataka hereby confers powers of Judicial Magistratre First Class on the 
Addl. Civil Judge (Jr.Dn.) Harihar, under Section 11(3) of Cr.P.C. for disposal of criminal cases pending 

on the file of Prl.Civil Judge (Jr.Dn.) & JMFC., Harihar, with immediate effect and until further orders. 

By Order of the High Court, 
PR-673 N. ANANDA 
Registrar General. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 175 ಆಸೇವ 2005, ಬೆಂಗಳೂರು, ದಿನಾಂಕ: 24ನೇ ಮೇ, 2005 
ಶ್ರೀ ಎಸ್‌.ಎಸ್‌. ಪಟ್ಟಣ್ಣಶೆಟ್ಟಿ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಇವರನ್ನು ಅಧಿಸೂಚನೆ ಸಂಖ್ಯೆ: ಸಿಆಸುಇ 31 ಆಸೇವ 
2005 ದಿನಾಂಕ: 29.03.2005ರಲ್ಲಿ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು, ಬಯೋಮಾಸ್‌ ಎನರ್ಜಿ ಫಾರ್‌ ರೂರಲ್‌ ಇಂಡಿಯಾ ಪ್ರಾಜೆಕ್ಟ್‌ ತುಮಕೂರು 
ಹುಡ್ದೆಗೆ ವರ್ಗಾಯಿಸಿದ್ದನ್ನು ರದ್ದುಪಡಿಸಿ ವಿಶೇಷ ಜಿಲ್ಲಾಧಿಕಾರಿ (ಭೂಸ್ವಾಧೀನ), ಗ್ಯಾಸ್‌ ಅಥಾರಿಟಿ ಆಫ್‌ ಇಂಡಿಯಾ ಲಿಮಿಟೆಡ್‌, ಬೆಂಗಳೂರು 
ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರೆಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 674 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-2). 


